ಕರ್ನಾಟಕ ಸರ್ಕಾರ 
(ಕೃಷಿ ಇಲಾಖೆ) 


ಸಂಖ್ಯೆ: ರೈ.ಸ೦.ಕೇ/16ನೇ ವಿ.ಸ./ಪು.ಸ೦.346/2024 ಕೃಷಿ ಆಯುಕ್ತರ ಕಾರ್ಯಾಲಯ 
ಶೇಷಾದ್ರಿ ರಸ್ತೆ, ಬೆಂಗಳೂರು-01 
ದಿನಾ೦ಕ:19.07.2024 

ರವರಿಗೆ, 

ಸರ್ಕಾರದ ಕಾರ್ಯದರ್ಶಿಗಳು, 

ಕೃಷಿ ಇಲಾಖೆ, 

ಬಹುಮಹಡಿ ಕಟ್ಟಡ, 

ಬೆ೦ಗಳೂರು. 


ಮಾನ್ಯರೆ, 


ವಿಷಯ: ಶ್ರೀಮತಿ ಜೊಲ್ಲೆ ಶಶಿಕಲಾ ಅಣ್ಣಾಸಾಹೇಬ(ನಿಪ್ಪಾಣಿ, ಮಾನ್ಯ 
ವಿಧಾನ ಸಭೆ ಸದಸ್ಯರು ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ: 346 
ಕೆ ಉತ್ತರ ಸಲ್ಲಿಸುತ್ತಿರುವ ಬಗ್ಗೆ. 

ಉಲ್ಲೆಖ: ಕಾರ್ಯದರ್ಶಿಗಳು, ಕರ್ನಾಟಕ ವಿಧಾನ ಸಭೆ ರವರ ಪತ್ರ ಸಂ: 
ಪ್ರಶಾವಿಸ/ 16ನೇವಿಸ/ 4ನೇಅ/ ಪು.ಸ೦.346/ 2024 ದಿನಾಂಕ: 
09.07.2024 


ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ಶ್ರಿಘಶ್ರೀಮತಿ ಜೊಲ್ಲೆ 
ಶಶಿಕಲಾ ಅಣ್ಣಾಸಾಹೇಬ(ನಿಪ್ನಾಣಿ), ಮಾನ್ಯ ವಿಧಾನ ಸಭೆ ಸದಸ್ಯರು ಇವರ ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 346 ಕ್ಕೆ ಉತ್ತರಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ತಮ್ಮ ಆದ್ಯ 
ಅವಗಾಹನೆಗೆ ಸಲ್ಲಿಸಿದೆ. 


ತಮ್ಮ ಛ)ಶ್ವಾಸಿ 


ಕೃಷಿ ನಿರ್ದೇಶಕರು 


ಕರ್ನಾಟಕ ಸರ್ಕಾರ 


ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 346 
ಉತ್ತರಿಸಬೇಕಾದ ದಿನಾ೦ಕ 24.07.2024 
ವಿಷಯ ರೈತ ಸಂಪರ್ಕ ಕೇಂದ್ರ ಮಂಜೂರು _ 
ಪ್ರಶ್ನೆ ಕೇಳಿದವರು ಶ್ರೀ/ಶ್ರೀಮತಿ ಜೊಲ್ಲೆ ಶಶಿಕಲಾ 
ಅಣ್ಣಾಸಾಹೇಬ(ನಿಪ್ಪಾಣಿ, ಮಾನ್ಯ ವಿಧಾನ ಸಭೆ 
ಸದಸ್ಯರು 
ಉತ್ತರಿಸಬೇಕಾದವರು: ಮಾನ್ಯ ಕೃಷಿ ಸಚಿವರು _ 
ಕ್ರ.ಸ೦. ಪ್ರಶ್ನೆ ಉತ್ತರ 

ಅ |ಬೆಳಗಾವಿ ಜಿಲ್ಲೆಯಲ್ಲಿರುವ ಒಟ್ಟು | ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 35 ರೈತ 
ರೈತ ಸಂಪರ್ಕ ಕೇಂದ್ರಗಳು ಎಷ್ಟು: | ಸಂಪರ್ಕ ಕೇಂದ್ರಗಳು 
(ವಿವರ ನೀಡುವುದು) ಕಾರ್ಯನಿರ್ವಹಿಸುತ್ತಿವೆ. 

(ತಾಲ್ಲೂಕುವಾರು ವಿವರ ಅನುಬಂಧ 
1ರಲ್ಲಿ ಲಗತ್ತಿಸಿದೆ) 

ಆ [ಪ್ರತಿ ತಾಲ್ಲೂಕಿಗೆ ಎಷ್ಟು ರೈತ ಸರ್ಕಾರಿ ಆದೇಶ ಸಂಖ್ಯೆ: ಕೃತೋಣ 239 
ಸಂಪರ್ಕ ಕೇಂದ್ರಗಳನ್ನು | ಕೃಯೋಕಾ 99 ದಿ:29.06.2000 ರಂತೆ 
ಮಂಜೂರು ಮಾಡಲಾಗುತ್ತಿದೆ. ರಾಜ್ಯದಲ್ಲಿನ ಪ್ರತಿ ಹೋಬಳಿಯಲ್ಲಿ 

ಹೋಬಳಿಗೊ೦ದರ೦ತೆ ರೈತ ಸಂಪರ್ಕ 
ಕೇಂದ್ರಗಳನ್ನು ಪ್ರಾರಂಭಿಸಲು 
ಮಂಜೂರಾತಿ ನೀಡಲಾಗಿರುತ್ತದೆ. 

ಇ [ನಿಪ್ಪಾಣಿ ತಾಲ್ಲೂಕಿನಲ್ಲಿ ಒಂದೇ | ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲ್ಲೂಕು 


ಒಂದು ರೈತ ಸಂಪರ್ಕ ಕೇಂದ್ರ 
ಕಾರ್ಯನಿರ್ವಹಿಸುತ್ತಿರುವುದರಿಂದ 
ರೈತರಿಗೆ ತುಂಬಾ 
ತೊ೦ದರೆಯಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬ೦ದಿದೆಯೇ; 
ಬಂದಿದ್ದಲ್ಲಿ, ಸರ್ಕಾರ ಕೈಗೊಂಡ 
ಕ್ರಮಗಳೇನು; 


ಮೊದಲು ಚಿಕ್ಕೋಡಿ ತಾಲ್ಲೂಕಿನ ಹೋಬಳಿ 
ಕೇಂದ್ರವಾಗಿತ್ತು. ಕಂದಾಯ ಇಲಾಖೆಯ 
ಆದೇಶದ ಸಂಖ್ಯೆ : RD 138BHUDAPU 2017 
08166 08.02.2018 ರಂತೆ ನಿಪ್ಪಾಣಿ 
ತಾಲ್ಲೂಕು ಆಸ್ತಿತ್ವಕ್ಕೆ ಬ೦ದಿದ್ದು, ಇದು 
ಕರ್ನಾಟಕ ರಾಜ್ಯಪತ್ರ (ವಿಶೇಷ ರಾಜ್ಯ 
ಪತ್ರಿಕೆ ) ದಲ್ಲಿ ದಿನಾ೦ಕ:08.02.2018 ರಲ್ಲಿ 
ಪ್ರಕಟವಾಗಿರುತ್ತದೆ. ಈ ಆದೇಶದ ಪ್ರಕಾರ 


ಚಿಕ್ಕೋಡಿ ತಾಲ್ಲೂಕಿನ ಸದಲಗಾ 
ಹೋಬಳಿಯ ಕೆಲವು ಗ್ರಾಮಗಳನ್ನು ಹಾಗೂ 
ನಿಪ್ಪಾಣಿ ಹೋಬಳಿಯ ಎಲ್ಲಾ 


ಗ್ರಾಮಗಳನ್ನು ಒಳಗೊಂಡಂತೆ ನಿಪ್ಪಾಣಿ 
ಹೊಸ ತಾಲ್ಲೂಕು ಅನ್ನು ರಚಿಸಲಾಗಿರುತ್ತದೆ. 


ನಿಪ್ಪಾಣಿ ತಾಲ್ಲೂಕಿನಲ್ಲಿ ಕಸಬಾ 
ಹೋಬಳಿಯಲ್ಲಿ ಒಂದು ರೈತ ಸ೦ಪರ್ಕ 

ಕೇಂದ್ರವು ಕಾರ್ಯನಿರ್ವಹಿಸುತ್ತಿದೆ. 
ನಿಪ್ಪಾಣಿ ತಾಲ್ಲೂಕಿನ ಕೆಲ | ನಿಪ್ಪಾಣಿ ತಾಲೂಕಿನಲ್ಲಿ ಒಂದು 
ಗ್ರಾಮಗಳನ್ನು ನೆರೆಯ ಚಿಕ್ಕೋಡಿ | ಹೋಬಳಿಯಿದ್ದು, ಒಂದು ರೈತ ಸಂಪರ್ಕ 
ತಾಲ್ಲೂಕಿನ ಸದಲಗಾ ರೈತ ಸಂಪರ್ಕ | ಕೇಂದ್ರ ಸ್ಥಾಪಿಸಲಾಗಿದೆ. ಬಿತ್ತನೆ ಬೀಜ 
ಕೇಂದ್ರಕ್ಕೆ. ಸೇರಿಸಿರುವುದರಿಂದ | ಬಿತೆರಣೆ ಸಂದರ್ಭದಲ್ಲಿ ರೈತರಿಗೆ 
k ಅನುಕೂಲವಾಗಲು ಹೆಚ್ಚುವರಿ ಬೀಜ 
ನಿಪ್ಮಾಣ್ಣಿ ತಾಲ್ಲೂಕಿನ ರೈತರಿಗೆ | ಎತರ ಕೇಂದ್ರಗಳನ್ನು ವಿತರಣಾ 
ತುಂಬಾ ಸಂದರ್ಭದಲ್ಲಿ ಸ್ಥಾಪಿಸಿ, ಬಿತ್ತನೆ ಬೀಜ 


ತೊ೦ದರೆಯಾಗುತ್ತಿರುವುದು ವಿತರಣೆ ಕಾರ್ಯ ಕೈಗೊಳ್ಳಲಾಗಿದೆ. ವಿವರ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; | ಈ ಕೆಳಗಿನಂತಿದೆ. 
1. ಕಾಡಸಿದ್ದೇಶ್ವರ ಪಿ.ಕೆ.ಪಿ.ಎಸ್‌. ಬೆನಾಡಿ 
2. ಸೌಂದಲಗಾ ಪಿ.ಕೆ.ಪಿ.ಎಸ್‌. 
3.ಪಿ.ಕೆ.ಪಿ.ಎಸ್‌. ಕುರ್ಲಿ, ಮತ್ತಿವಾಡ, 
ಅಪ್ಪಾಚಿವಾಡಿ 
4. ಪಿ.ಕೆ.ಪಿ.ಎಸ್‌. ಹಡನಾಳ, ಫಾಟಿನಾಗನೂರ 
5. ಪಿ.ಕೆ.ಪಿ.ಎಸ್‌. ಬೂದಿಹಾಳ 
ನಿಪ್ಪಾಣಿ `ಹೊಸ ತಾಲ್ಲೂಕಿಗೆ [ಹೊಸದಾಗಿ ರಚನೆಯಾಗಿರುವ ಇಷ್ಟಾಣಿ 
ಇನ್ನೊಂದು ರೈತ ಸ೦ಪರ್ಕ | ತಾಲ್ಲೂಕು ನಿಪ್ಪಾಣಿ ಹೋಬಳಿಯನ್ನು 
ಕೇಂದ್ರದ ಅವಶ್ಯಕತೆ | ಮಾತ್ರ ಒಳಗೊಂಡಿದ್ದು, ಸರ್ಕಾರಿ ಆದೇಶ 
ಇರುವುದರಿಂದ ಯಾವಾಗ | ಸ೦ಖ್ಯೆ: ಕೃತೋಇ 239 ಕೃಯೋಕಾ 99 
ಮಂಜೂರು ಮಾಡಲಾಗುವುದು? | ದಿ:29.06.2000 ರಂತೆ ರಾಜ್ಯದಲ್ಲಿನ ಪ್ರತಿ 
(ಪ್ರಸ್ತಾವನೆಯು ಯಾವ | ಹೋಬಳಿಯಲ್ಲಿ ಹೋಬಳಿಗೊ೦ದರಂತೆ 
ಹಂತದಲ್ಲಿದೆ ವಿವರ ನೀಡುವುದು) | ರೈತ ಸಂಪರ್ಕ ಕೇಂದ್ರಗಳನ್ನು 
ಪ್ರಾರಂಭಿಸಲಾಗಿದ್ದು, ನಿಪ್ಪಾಣಿ 


ಹೋಬಳಿಯಲ್ಲಿ ರೈತ ಸಂಪರ್ಕ ಕೇಂದ್ರ 
ಕಾರ್ಯನಿರ್ವಹಿಸುತ್ತಿದ್ದು, ಹೆಚ್ಚುವರಿ ರೈತ 
ಸಂಪರ್ಕ ಕೇಂದ್ರವನ್ನು ಸ್ಥಾಪಿಸುವ 
ಪ್ರಸ್ತಾವನೆ ಇರುವುದಿಲ್ಲ. 


b 


ಕೃಷಿ ಫಿರ್ದೇಶಕರು 


[ರೈತ ಸಂಪರ್ಕ ಇರುವ ಸ್ಥಳ 


aA 


ಫ್‌ 
A 
ಜಂಟಿ ಕೃಷಿ ನಿರ್ದೇಶಕರು 
ಬೆಳೆ ಅಭಿವೃದ್ದಿ 


